ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಬೀದರ್‌ ಜಿಲ್ಲೆಯ ಎನ್‌.ಇ.ಕೆ.ಆರ್‌.ಟಿ.ಸಿ ಚಾಲಕ-ನಿರ್ವಾಹಕರಿಗೆ ವಸತಿ ಗೃಹದ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) - 


410 (557 ಮಾನ್ಯ ಉಪ ಮುಖ್ಯಮಂತ್ರಿಯವರು ಹಾಗೂ ಸಾರಿಗೆ ಸಚಿವರು ಈ ವಿಷಯವನ್ನು ದಯವಿಟ್ಟು 
ತಿಳಿಸುವರೆ - 


ಎನ್‌.ಇ.ೆ.ಆರ್‌.ಟೆ.ಸಿ ಚಾಲಕ-ನಿರ್ವಾಹಕರುಗಳಿಗೆ ವಸತಿ ಗೃಹ (೧೪೩ಗೇrs) ನಿರ್ಮಾಣ ಮಾಡುವ ಯೋಜನೆಯು 
ಸರ್ಕಾರದ ಮುಂದಿದೆಯೇ; ಇದ್ದಲ್ಲಿ, ಯಾವಾಗ ಪ್ರಾರಂಭಿಸಲಾಗುವುದು ? (ವಿವರ ನೀಡುವುದು) 


